20 


ಕಲಿಕಾ ಫಲಿತಗಳು ಮತ್ತು ಮೌಲ್ಯಮಾಪನ 


ಆಂಚಲ್‌ ಚೋಮಲ್‌ 


ಕೋವಿಡ್‌-19 ಪಿಡುಗು ವಿದ್ಯಾರ್ಥಿಗಳ ಕಲಕೆಯನ್ನು ದೊಡ್ಡ 
ಮಟ್ಟಿಗೆ ಹಾಳುಗೆಡಹಿದೆ. ನಿರಂತರ ಕಲಕೆಯನ್ನು ಖಾತರಿಪಡಿಸಿ- 
ಕೊಳ್ಳುವುದಕ್ಷಾಗಿ ಶಿಕ್ಷಣ ಸಂಸ್ಥೆಗಳು ವಿವಿಧ ಬಗೆಯ ಆನ್‌ಲೈನ್‌ 
ಆಯ್ದೆಗಳನ್ನು ಹುಡುಕಕೊಂಡಿವೆ. ಹಾಗಿದ್ದರೂ. ದೂರ ಕಅಕಾ ಆಯ್ದೆ 
ಕಾರ್ಯಸಾಧುವಲ್ಲ ಎನ್ನುವುದಕ್ಕೆ ನಮಗೆ ಸಾಕಷ್ಟು 
ಉದಾಹರಣಿಗಳು ಸಿಗುತ್ತಿವೆ. ಶಿಕ್ಷಣ ಎನ್ನುವುದು ಶಿಕ್ಷಕ, ವಿದ್ಯಾರ್ಥಿ 
ಮತ್ತು ಸಹಪಾಠಿಗಳ ನಡುವೆ ನಡೆಯುವ ವಿಚಾರಣೆ. ಅನ್ನೇಷಣೆ 
ಮತ್ತು ಅರ್ಥ ಸೃಷ್ಟಿಗೆ ಸಂಬಂಧಿಸಿದ ಅತ್ಯಂತ ಆಳದ 
ಆತ್ಮೀಯತೆಯ ಒಂದು ಪ್ರಕ್ರಿಯೆ. ವ್ಯಕ್ತಿಗತ ಕಅಕೆ ಮತ್ತು ತಂಡದ 
ಸಹಯೋಗವು ಕಅಕೆಯನ್ನು ಸಾಧ್ಯವಾಗಿಸುವುದಕ್ಕೆ ಅತ್ಯಂತ 
ಅಗತ್ಯ. ಇದರ ಜೊತೆಗೆ ಅಂತರ್ಜಾಲ ಸಂಪರ್ಕದ ಅಭಾವ ಮತ್ತು 
ಸ್ಕಾರ್‌ಘೋನ್‌ಗಳ ಕೊರತೆಯು ಆನ್‌ಲೈನ್‌ ಕಲಕೆ ಎಂಬ 
ಪರ್ಯಾಯ ಕಅಕೆಯನ್ನೇ ಅಪ್ರಾಯೋಗಿಕವಾಗಿಸಿದೆ. 


ಕಳೆದ ಕೆಲವು ತಿಂಗಳುಗಳಲ್ಲ. ಕರ್ನಾಟಕ, ಛತ್ತೀಸ್‌ಘಡ ಮತ್ತು 
ಮಧ್ಯಪ್ರದೇಶದಂತಹ ಹಲವು ರಾಜ್ಯ ಸರ್ಕಾರಗಳು ನಿರಂತರ 
ಕಅಕೆಯನ್ನು ಖಾತರಿಪಡಿಸುವುದಕ್ಷಾಗಿ ವಿದ್ಯಾಗಮ. ಪಡಾಂಯು 
ತುಹಾರ್‌ ದ್ದಾರ್‌ ಮತ್ತು ಹಮಾರ ಫರ್‌- ಹಮಾರ ವಿದ್ಯಾಲಯ- 
ದಂತಹ ಸಮುದಾಯ ಆಧಾರಿತ ಕಲಕಾ ಕಾರ್ಯಕ್ರಮಗಳನ್ನು 
ಆರಂಭಿಸಿವೆ. ದೇಶದಾದ್ಯಂತ ಇತರ ಅನೇಕ ರಾಜ್ಯಗಳಲ್ಲಿ 
ನಿಷ್ಠಾವಂತ ಶಿಕ್ಷಕರು ಮೊಹಲ್ಲಾ ತರಗತಿಗಳಂತಹ ವಿಶಿಷ್ಟ 
ಪರಿಹಾರೋಪಾಯಗಳನ್ನು ಕಂಡುಕೊಂಡಿದ್ದಾರೆ. ಹಳೆಯ 
ವಿದ್ಯಾರ್ಥಿಗಳ ಮತ್ತು ಸಮುದಾಯದ ಹಿರಿಯ ವಿದ್ಯಾರ್ಥಿಗಳ 
ಸಂಪರ್ಷ್ಕಜಾಲದ ನೆರವನ್ನು ಇದಕಾಗಿ ಪಡೆಯಲಾಗುತ್ತಿದೆ. ಅದರ 
ಮೂಲಕ ಮುಖಾಮುಖ ಅವಕಾಶಗಳನ್ನು ವಿದ್ಯಾರ್ಥಿ ಕಲಕೆಗೆ 
ಒದಗಿಸಲಾಗುತ್ತಿದೆ. ಹೀಗಿದ್ದರೂ. ಅನೇಕ ಮಕ್ಕಳಗೆ ಆನ್‌ಲೈನ್‌ 
ತರಗತಿಯೇ ಈಗ ಇರುವ ಏಕೈಕ ಕಾರ್ಯಸಾಧ್ಯ ಆಯ್ದೆಯಾಗಿದೆ. 


ಶಾಲೆಯು ಯಾವುದೇ ಬಗೆಯು ಕಲಕಾ ವಿಧಾನವನ್ನು 
ಬಳಸಿಕೊಂಡರೂ, ಪ್ರತಿಯೊಂದು ಶಾಲೆ ಕೂಡ ಈಗ ಈ 
ಹೃಪ್ಪವರ್ಷದಲ್ಲ ಎದುರಿಸುತ್ತಿರುವ ಸಾಮಾನ್ಯ ಪ್ರಶ್ನೆಗಳೆಂದರೆ: 


*° ಏನು ಕಂಸಬೇಕೆಂದು ಶಾಲೆಗಳು ನಿರ್ಧರಿಸುವುದು ಹೇಗೆ? 
ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಳ್ಳುವುದಕ್ಕಾಗಿ ಎಂತಹ 
ಚಟುವಟಕೆಗಳನ್ನು ಬಳಸಿಕೊಳ್ಳಬೇಕು? 

* ವಿದ್ಯಾರ್ಥಿಗಳು ಕಲಯುತ್ತಿದ್ದಾರೆ ಮತ್ತು ಕಲಕೆಯಲ್ಲ 
ಕಂದಕಗಳವೆ ಎಂದು ತಿಆಯುವುದಾದರೂ ಹೇಗೆ? 


ಪ್ರಮುಖ ಪ್ರಶ್ನೆಗಳಗೆ ಉತ್ತರಿಸುವುದು 

ದೇಶದ ಪ್ರತಿಯೊಬ್ಬ ಶಿಕ್ಷಕನ ಮನಸ್ಸನ್ನು ಅಲ್ಲೋಲಕಲ್ಲೋಲ- 
ಗೊಳಸುವ ಈ ಪ್ರಶ್ನೆಗಳಗೆ ಸುಲಭದ ಉತ್ತರಗಳಂತೂ ಇಲ್ಲ. ಆದರೆ 
ಇಲ್ಲ ಪ್ರತಿಯೊಬ್ಬರೂ ಕೆಲವು ಪ್ರಾಯೋಗಿಕ ಉತ್ತರಗಳನ್ನು 
ಹುಡುಕಬೇಕಾಗಿದೆ. ಇಂತಹ ಪರಿಹಾರಗಳನ್ನು ವಿಶಾಲಾರ್ಥದಲ್ಲಿ 
ನಾಲು ವಿಭಾಗಗಕಲ್ಪ್ಲ ವಿಂಗಡಿಸುವುದು ಸಾಧ್ಯ. 


1 ಕಲಕಾ ಫಲಅತಗಳಗೆ ಪ್ರಾಧಾನ್ಯ ಕಲ್ತಸುವಿಕೆ 


ಒಂದನೇ ತರಗತಿಯ ಭಾಷೆ ಅಥವಾ ಗಣಿತ ಪಠ್ಯಪುಸ್ತಕಗಳಲ್ಲ 10 
ಮತ್ತು 15ರ ನಡುವೆ ಅಧ್ಯಾಯಗಳರುತ್ತವೆ. ಉನ್ನತ ಶ್ರೇಣಿಗೆ 
ಹೋದಂತೆ ಅಧ್ಯಾಯಗಳ ಸಂಖ್ಯೆ ಹೆಚ್ಚುತ್ತಾ ಹೋಗುತ್ತದೆ. ಈ 
ಶೈಕ್ಷಣಿಕ ವರ್ಷದಲ್ಲ ಎಲ್ಲಾ ಅಧ್ಯಾಯಗಳನ್ನು ಕಲಸುವುದು 
ಪ್ರಾಯೋಗಿಕವಾಗಿ ಅಸಾಧ್ಯ. ಯಾವ ಅಧ್ಯಾಯಗಳನ್ನು ಆಯ್ದೆ 
ಮಾಡಬೇಕು ಎನ್ನುವುದನ್ನು ನಿರ್ಧರಿಸಲು, ಅಧ್ಯಾಪಕರು ಆಯಾ 
ಶ್ರೇಕಿಯ ಪ್ರಶ್ನೆಗೆ ಸಂಬಂಧಿಸಿದ ಕೆಲವು ಮುಖ್ಯ ಅಥವಾ ಪ್ರಾಥಮಿಕ, 
ಕಲಅಕಾ ಫಲತ (Learning outcomes-LOs)ಗಳನ್ನು ಗುರುತಿಪ- 
ಬಹುದು. ಉದಾಹರಣೆಗೆ, ಪ್ರಾಥಮಿಕ ಹಂತದಲ್ಲ 1ರಿಂದ 5ನೇ 
ತರಗತಿಯವರೆಗೆ ಈ ಮುಂದಿನ ಕಲಕಾ ಫಅತಗಳನ್ನು 
ಅನುಕ್ರಮಗೊಳಸಿ ಪ್ರಧಾನವಾಗಿಸಬಹುದು (ಅಜೀಂ ಪ್ರೇಮ್‌ಜ 
ವಿಶ್ವವಿದ್ಯಾಲಯ, 2೦೦2೦). 


ಭಾಷೆ 1-11 


ಭಾಷೆ ॥॥-V 


ಅ. ಆಅಸುವ ಗ್ರಹಿಕೆಯ ಸಾಮರ್ಥ್ಯ ಹಾಗು ಧ್ವನಿಗಳು ಮತ್ತು 
ಪದಗಳ ನಡುವಿನ ಸಂಬಂಧದ ಕೌಶಲ್ಯವನ್ನು 
ಅಭವೃದ್ಧಿಪಡಿಸುವುದು. 


ಆ. ಓದುವ ಮತ್ತು ಬರೆಯುವ ಮೂಲ ಕೌಶಲ್ಯವನ್ನು 
ಅಭವೃದ್ಧಿಪಡಿಸುವುದು. 


ಇ. ಸುತ್ತಮುತ್ತ ನಡೆಯುವ ಘಟನೆಗಳನ್ನು ಅರ್ಥೈಸುವುದು ಮತ್ತು 
ಅವುಗಳನ್ನು ಮೌಬಕವಾಗಿ ಅಭವ್ಯಕ್ತಪಡಿಸುವುದು. 


ಅ. ಪ್ರತಂತ್ರವಾಗಿ ಓದುವ ಮತ್ತು ಬರೆಯುವ ಸಾಮರ್ಥ್ಯವನ್ನು 
ಅಭವೃದ್ಧಿಪಡಿಸುವುದು. 

ಆ. ಪದ್ಯಗಳು, ಕಥೆಗಳು, ಸೂಚನಾಫಲಕಗಳು, ಇತ್ತಿಪತ್ರಗಳು 
ಇತ್ಯಾದಿ ವಿವಿಧ ಬಗೆಗಳಲ್ಲ ಪ್ರಸ್ತುತಪಡಿಸಲಾದ ಪಠ್ಯ 
ಪರಿಕರಗಳನ್ನು ಗ್ರಹಿಸುವ ಸಾಮರ್ಥ್ಯವನ್ನು 
ಅಭವೃದ್ಧಿಪಡಿಸುವುದು. 

ಇ. ತನ್ನ ಆಲೋಚನೆಗಳನ್ನು ಆತ್ಯವಿಶ್ವಾಸದೊಂದಿಗೆ ಮೌಬಕ ಮತ್ತು 
ಅಖತ ರೂಪದಲ್ಲಿ ಅಭವ್ಯಕ್ತಪಡಿಸುವ ಸಾಮರ್ಥ್ಯವನ್ನು 
ಅಭವೃದ್ಧಿಪಡಿಸುವುದು. 

ಈ. ಭಾಷೆಯ ಮೂಲ ರಚನೆಯನ್ನು ಅರ್ಥೈಸುವುದು ಮತ್ತು ಅದನ್ನು 
ಬರವಣಿಗೆಯಲ್ಲ ಅಪ್ಪಯುಸುವುದು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦21 


ಈ ಕಲಕಾ ಫಲಅತಗಳು (ಎಲ್‌ಒ) ಭಾಷೆಯಲ್ಲ ಎಲ್ಲಾ ಬಗೆಯ 
ಉನ್ನತ ಕಲಅಕೆಗೆ ಅಡಿಪಾಯವನ್ನು ರೂಪಿಸುತ್ತವೆ. ಹಾಗಾಗಿ, ಈ 
ಧ್ಯೇಯಗಳಗೆ ಮಹತ್ವ ನೀಡುವುದರಿಂದ ಪ್ರಾಥಮಿಕ ಸಾಕ್ಷರತೆಯ 


(Foundational Literacy) ಸಮಸ್ಯೆಯನ್ನು ಪರಿಹರಿಸುವಲ್ಪ 
ಶಿಕ್ಷಕರಿಗೆ ಸಹಾಯವಾಗುತ್ತದೆ. ಪ್ರಾಥಮಿಕ ಹಂತದಲ್ಲ ಇತರ ಎಲ್ಲ 
ವಿಷಯಗಕಲ್ಲ ಇಂತಹ ಅಭ್ಯಾಸಗಳನ್ನು ಮಾಡುವುದು ಮುಖ್ಯ. 
ಹಿರಿಯ ಪ್ರಾಥಮಿಕ ಹಂತದ ಸಂದರ್ಭದಲ್ಲ ವಿಷಯದ ಪರಿಕಲ್ಪನಾ 
ತಿಳುವಳಕೆಯನ್ನು (Conceptual understanding) ಅಭವೃದ್ಧಿ- 
ಪಡಿಸುವುದಕ್ಕೆ ಕಲಕಾ ಫಲಅತಗಳು ಮುಖ್ಯವಾಗಿ ಬೇಕಾಗುತ್ತವೆ. 


ಒಮ್ಮೆ ಕಲಕಾ ಫಅತಗಳನ್ನು ಆಯ್ದಿ ಮಾಡಿದರೆ, ಆ ಎಲ್‌ಒವನ್ನು 
ನಿರ್ವಹಿಸುವುದಕ್ಕಾಗಿ ಶಿಕ್ಷಕರು ಒಂದು ಅಥವಾ ಎರಡು 
ಘಟಕಗಳನ್ನು ಪಠ್ಯಪುಸ್ತಕದಿಂದ ಆಯ್ಲೆ ಮಾಡಿಕೊಳ್ಳಬಹುದು. 
ಉದಾಹರಣಿಗೆ 1 ಮತ್ತು ೭ನೇ ತರಗತಿಯ ವಿದ್ಯಾರ್ಥಿಗಳಲ್ಲ 
ಪ್ರಾಥಮಿಕವಾದ ಹದುವ ಕೌಶಲ್ಯವನ್ನು ಅಭವೃದ್ಧಿಪಡಿಸುವುದಕ್ಕೆ 
ಶಿಕ್ಷಕರು ಪಠ್ಯಪುಸ್ತಕದ ವಿವಿಧ ಘಟಕಗಳಂದ ವಿವಿಧ ಕಿರು 
ಪಠ್ಯಗಳನ್ನು ಆರಿಸಚೇಕಾಗುತ್ತದೆ. ಪದದ ಧ್ದನಿಗಳು ವಿದ್ಯಾರ್ಥಿಗಳಗೆ 
ಪರಿಚಿತವಾಗುವಂತೆ ಗಮನಹರಿಸುವುದು, ಕಥೆ/ಕವಿತೆಯ 
ಪಾತ್ರಗಳೊಂದಿಗೆ ತೊಡಗಿಕೊಳ್ಳುವಂತೆ ಮಾಡುವುದು. ಗಟ್ಟಯಾಗಿ 
ಓದುವುದಕ್ಕೆ ವಿದ್ಯಾರ್ಥಿಗಳನ್ನು ಉತ್ತೇಜಸುವುದು. ಪಠ್ಯವನ್ನು 
ತಮ್ಮದೇ ಮಾತುಗಳಲ್ಲ ವಿವರಿಸುವಂತೆ ಪ್ರೋತ್ಸಾಹಿಸುವುದು. 
ಇತ್ಯಾದಿ. ತರಗತಿ ನಿರ್ವಹಣಿಯಲ್ಲ ಸುಸಂಬದ್ಧತೆಯನ್ನು 
ಅಭಿವೃದ್ಧಿಪಡಿಸಲು ಕಲಅಕಾ ಫಲಅತಗಳು ಮತ್ತು ವಿಷಯಗಳ 
ನಡುವಿನ ನಿಕಟವಾದ ಸಂಬಂಧವು ಸಹಾಯ ಮಾಡುತ್ತದೆ. 


ಆಯ್ದ ಕಲಕಾ ಫಅತಗಳನ್ನು ಬೌದ್ಧಿಕ ಕ್ಷೇತ್ರಕ್ಕೆ ಮಾತ್ರ 
ಸೀಮಿತಗೊಳಸಬಾರದು. ಸಂವೇದನಾತ್ಕಕತೆ. ಆರೈಕೆ, 
ಹೊಂದಾಣಿಕೆ ಮತ್ತು ಸಹಾನುಭೂತಿ ಇತ್ಯಾದಿ ಗುಣಗಳನ್ನು 
ಬೆಳೆಸುವ ಫಅತಗಳನ್ನು ಪ್ರೋತ್ಸಾಹಿಸುವುದು ಈ ಕಾಲಘಟ್ಟದಲ್ಲ 
ಅತಂತ ನಿರ್ಣಾಯಕ. ಆರೋಗ್ಯ ಮತ್ತು ನೈರ್ಮಲ್ಯ, ಸಾರ್ವಜನಿಕ 
ಸ್ಥಕಗಳಲ್ಲ ಮುನ್ನೆಚ್ಚರಿಕೆ, ವೈಯಕ್ತಿಕ ನೈರ್ಮಲ್ಯ, ಶಿಷ್ಟಾಚಾರ 
ಕಾಪಾಡುವುದು ಮುಂತಾದ ನಿರ್ದಿಷ್ಟ ಫಲಅತಗಳಗೂ ಸೂಕ್ತ 
ಪ್ರಾಧಾನ್ಯ ನೀಡಬೇಕಾಗಿದೆ. 


ಒಬ್ಬ ಶಿಕ್ಷಕಿ ಅನೇಕ ವಿಷಯಗಳನ್ನು ಬೋಧಿಸುತ್ತಿದ್ದರೆ. ಆಕೆ 
ಕುಟುಂಬ, ಪರಿಸರ ಇತ್ಯಾದಿ ಮೂರು ಅಥವಾ ನಾಲ್ಲು ವಿಶಾಲ 
ಸಂಬಂಧಿತ ವಿಷಯಗಳನ್ನು ಆಯ್ದೆಮಾಡಬೇಕು ಮತ್ತು 
ಪ್ರತಿಯೊಂದು ವಿಷಯದಿಂದ ಕೆಲವು ಎಲ್‌ಒಗಳನ್ನು 
ಗುರುತಿಸಬೇಕು. ಅನಂತರ ವಿವಿಧ ವಿಷಯಗಳಂ೦ದ ವಿಚಾರಗಳನ್ನು 
ಸಂಯೋಜಸಿ ತನ್ನು ಪಾಠಗಳನ್ನು ಯೋಜಸಲು ಸಾಧ್ಯವಾಗುತ್ತದೆ. 
ಉದಾಹರಣೆಗೆ 3ನೇ ತರಗತಿಯ ಶಿಕ್ಷಕರು ಭಾಷೆ ಮತ್ತು ಇವಿಎಸ್‌ 
ಪಠ್ಯಪುಸ್ತಕಗಳ೦ದ ಪಾಠಗಳನ್ನು ಸಂಯೋಜಸಬಹುದು. ಇದು 
ವಿಷಯದ ಹೊರೆಯನ್ನು ಇಳಸುವುದು ಮಾತ್ರವಲ್ಲ. ಕಲಕಾ 
ಫಅತಗಳನ್ನು (ಎಲ್‌ಒ) ಸಮದ್ರ ಸ್ಟರೂಪದಲ್ಲ ಅನುಸಂಧಾನ 
ಮಾಡುವುದಕ್ಕೂ ಶಿಕ್ಷಕರಿಗೆ ನೆರವಾಗುತ್ತದೆ. 


2. ಸೂಕ್ತ ಶಿಕ್ಷಣಶಾಸ್ತ ತಂತ್ರದ ಆಯ್ದೆ 


ಕಅಯುವವರು ಮತ್ತು ಕಅಸುವವರ ನಡುವಣ ನೇರ ಸಂವಹನವು 
ಸೀಮಿತವಾಗಿರುವ ಕಾರಣ, ಇಂಥ ಕೆಲವೇ ಕೆಲವು 
ಮುಖಾಮುಬಗಳನ್ನು ಹೆಚ್ಚು ಅರ್ಥಪೂರ್ಣವಾಗಿ 
ಮಾಡಬೇಕಾದದ್ದು ಮುಖ್ಯ. ವಿದ್ಯಾರ್ಥಿಗಳ ಕಲಕೆಯ ಅಂತರವನ್ನು 


ಗುರುತಿಸುವುದು ಮತ್ತು ಇದನ್ನು ವ್ಯವಸ್ಥಿತವಾಗಿ ಅಭವೃದ್ಧಿ- 
ಗೊಳಸಿದ ಪಾಠ ಯೋಜನೆಗಳ ಮೂಲಕ ಪರಿಹರಿಸುವುದರ ಕಡೆಗೆ 
ಗೆಮನ ಕೇಂದ್ರೀಕರಿಸಬೇಕು. ಈ ಪಾಠಯೋಜನೆಗಳು 
ಕಲಅಸಖಬೇಕಾದ ಅಧ್ಯಾಯಗಳನ್ನು ಸ್ಪಷ್ಟವಾಗಿ ಹೇಳಬೇಕು, ಅದಕ್ಷಾಗಿ 
ಯಾವ ಸಂಪನ್ಯ್ಕೂಲ ಬಳಸಬೇಕು, ಯಾವ ಚಟುವಟಕೆಗಳನ್ನು 
ನಡೆಸಬೇಕು ಮತ್ತು ಮುಂದೆ ಯಾವ ವಹಿಸಿದ ಕಾರ್ಯ- 
ಯೋಜನೆಗಳನ್ನು ನೀಡಬೇಕು ಎನ್ನುವುದನ್ನು ತಿಅಸಬೇಕು. 
ವಿದ್ಯಾರ್ಥಿಗಳು ಹೆಚ್ಚು ಕಷ್ಟ ಅನುಭವಿಸುವ ಕ್ಷೇತ್ರಗಳ ಕಡೆಗೆ ಮತ್ತು 
ಹಿಂದಿನ ತರಗತಿಗಳಲ್ಲ ವಿದ್ಯಾರ್ಥಿಗಳು ಹೆಚ್ಚು ಪ್ರಾವೀಣ್ಯ ಪಡೆಯದ 
ಅಥವಾ (ಪೂರ್ವಾಗತ್ಯದ) ಪರಿಕಲ್ಪನೆಗಳ ಬಗೆಗೆ ಹೆಚ್ಚನ ಕಾಳಜಿ 


ಹೆಚ್ಚಿನ ಸಂದರ್ಭಗಕಳಲ್ಲ ಬೋಧನಾ ತಂತ್ರವು ಆನ್‌ಲೈನ್‌. 
ಆಫ್‌ಲೈನ್‌ ಮತ್ತು ಹ್ಟಯಂ ಕಲಕೆಯ ಅವಕಾಶಗಳ ಸಂಯೋಜತ 
ರೂಪ ಆಗಿರುತ್ತದೆ. ಆನ್‌ಲೈನ್‌ ಇರಲ, ನೇರ ಮುಖಾಮುಖ 
ಖೋಧನೆ ಇರಲ ಪ್ರತಿಯೊಂದು ವಿಧಾನವನ್ನೂ ನಿರ್ದಿಷ್ಟ 
ಉದ್ದೇಶಕ್ಸಾಗಿಯೇ ಬಳಸಬೇಕಾಗುತ್ತದೆ. ಸಾಕಷ್ಟು ಉದಾಹರಣಿಗಳ 
ಮೂಲಕ ಹೊಸ ಪರಿಕಲ್ಪನೆಯನ್ನು ವಿವರಿಸುವುದರ ಕಡೆಗೆ ಹೆಚ್ಚನ 
ಗಮನ ನೀಡಬೇಕಾಗುತ್ತದೆ. ಉದಾಹರಣೆಗೆ ಇವಿಎಸ್‌ 
ತರಗತಿಯಲ್ಲ ಶಿಕ್ಷಕರು ವಿದ್ಯಾರ್ಥಿ ಸಂವಾದ ವಿಧಾನ ಬಳಸಿ 
ದ್ಯುತಿಸಂಶ್ಲೇಷಣೆ (Photosynthesis) ಪ್ರಕ್ರಿಯೆಯ ಮೂಲಕ 
ಸಸ್ಯಗಳಲ್ಲ ಆಹಾರ ಉತ್ಪಾದನೆ ಹೇಗೆ ಆಗುತ್ತದೆ ಎಂದು 
ಕಲಅಸಬಹುದು. ಅಥವಾ ವಿದ್ಯಾರ್ಥಿಗಳಗೆ ವಹಿಸಿದ ಕಾರ್ಯ- 
ಯೋಜನೆಗಳ ಬಗೆಗಿನ ಅವರ ಸಂದೇಹಗಳನ್ನು ಆಲಅಸಬಹುದು 
ಮತ್ತು ಅದನ್ನು ಸ್ಪಷ್ಟೀಕರಿಸಬಹುದು ಅಥವಾ ವಿದ್ಯಾರ್ಥಿಗಳಗೆ 
ನಿರ್ದಿಷ್ಟ ಯೋಜನೆಯ ಅನುಷ್ಠಾನದ ಸಂದರ್ಭದಲ್ಲ ಬೇಕಾದ 
ನಿರ್ದಿಷ್ಟ ಮೂಲಭೂತ ಪರಿಕಲ್ಪನೆಯ ಜೊತೆಗೆ ಸಕ್ರಿಯವಾಗಿ 
ತೊಡಗಿಸಿಕೊಳ್ಳಬಹುದು. ಈ ಎರಡೂ ವಿಧಾನಗಳ ಜೊತೆಗೆ 
ಸ್ಟಯಂ ಕಲಕೆಯ ಕಾರ್ಯಯೋಜನೆಗಳನ್ನು ಸೇರಿಸಿ 
ವಿದ್ಯಾರ್ಥಿಗಳಗೆ ನೀಡಬೇಕು. ಉದಾಹರಣೆಗೆ ಪರಿಕಲ್ಪನೆಗಳನ್ನು 
ವಿವರಿಸುವ ಅಧ್ಯಾಯಗಳನ್ನೋ ಅಥವಾ ಅಧ್ಯಾಯದ ಆಯ್ದ 
ಪುಟಗಳನ್ನೋ ಹಓಿದುವುದು ಅಥವಾ ಪರಿಕಲ್ಪನೆಯ ಮೇಲೆ 
ಕಾರ್ಯಹಾಳಿ ತಯಾರಿಸಲು ಪ್ರಯತ್ನಿಸುವುದು. ಕಾರ್ಯ- 
ಹಾಳೆಗಳನ್ನು ಹೇಗೆ ಬಗೆಹರಿಸ-ಬೇಕೆನ್ನುವ ಬಗೆಗೆ ಮತ್ತು 
ಕಾರ್ಯಯೋಜನೆಗಳನ್ನು ಸ್ಪಷ್ಟವಾಗಿ ಉಚ್ಚರಿಸುವ ಬಗೆಗಿನ 
ಸೂಚನೆಗಳನ್ನು ನೀಡಬೇಕು. ಕಲಅಕೆಯ ಪ್ರಕ್ರಿಯೆಯಲ್ಲ 
ನಿರಂತರತೆಯನ್ನು ಕಾಯ್ದುಕೊಳ್ಳುವುದಕ್ಕಾಗಿ ಮುಂದಿನ 
ಮುಖಾಮುಖಗಳು ಮನೆಯ ನೇಮಿತಕಾರ್ಯಗಳನ್ನು ಕುರಿತು 
ಚರ್ಚಿಸಬೇಕು. 


ಪರಿಶೋಧನಾ ಯೋಜನೆಗಳು ಮತ್ತು ಸಮೀಕ್ಷೆಗಳ ಮೂಲಕ 
ದೊಡ್ಡ ತರಗತಿಗಕಳಲ್ಲ ಹೊಸ ವಿಷಯಗಳನ್ನು ಪರಿಚಯಿಸಲು 
ಸಾಧ್ಯವಿದೆ. ಉದಾಹರಣೆಗೆ ಪ್ರಜಾಪ್ರಭುತ್ವದ ಅಧ್ಯಾಯವನ್ನು 
ಕಅಸುವುದಕ್ಕೆ ಮೊದಲು ಶಿಕ್ಷಕರು ತಮ್ಮತಮ್ಮ ತರಗತಿಯ 
ವಿದ್ಯಾರ್ಥಿಗಳೆಲ್ಲ ಆಯಾ ಪ್ರದೇಶಗಳ ಚುನಾಯುತ ಸದಸ್ಯರ 
ಹೆಸರು. ಅವರ ಪಾತ್ರ ಮತ್ತು ಆ ಪ್ರದೇಶದಲ್ಲ ಪರಿಹಾರ ಕಾಣದೇ 
ಇರುವ ಸಮಸ್ಯೆಗಳು — ಇತ್ಯಾದಿಗಳ ಬಗ್ಗೆ ಮಾಹಿತಿ ಕಲೆಹಾಕಲು 
ಹೇಳಬಹುದು. ಒಮ್ಮೆ ವಿದ್ಯಾರ್ಥಿಗಳು ಮಾಹಿತಿ ಸಂಗ್ರಹಿಸಿ, 
ವ್ಯವಸ್ಥಿತಗೊಳಸಿ, ಸಮೀಕ್ಷಾ ವರದಿ ತಯಾರಿಸಿದ ನಂತರ ಶಿಕ್ಷಕರು 
ಇದನ್ನು ಪ್ರಜಾಪಭತ್ವದಲ್ಲ ಅಧಿಕಾರ ಹಂಚಿಕೆಯ ಪರಿಕಲ್ಪನೆಯನ್ನು 
ಪರಿಚಯುಸಲು ಬಳಸಿಕೊಳ್ಳಬಹುದು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦21 


21 


22 


ಸಂವಾದದ ಸಂದರ್ಭದಲ್ಲ. ವಿದ್ಯಾರ್ಥಿಗಳು ತಮ್ಮ ವೈಯಕ್ತಿಕ 
ಅನುಭವದ ಕಥೆಗಳನ್ನು ಹೇಳುವುದಕ್ಕೆ, ಸಾಂಕ್ರಾಮಿಕ ರೋಗದ 
ಹೊತ್ತಿನಲ್ಲ ಅವರು ಎದುರಿಸಿದ ಸವಾಲುಗಳ ನಿರೂಪಣೆಗಳನ್ನು 
ತಮ್ಯೊಂದಿಗೆ ಹಂಚಿಕೊಳ್ಳುವಂತೆ ಶಿಕ್ಷಕರು ಉತ್ತೇಜಸಬೇಕು. 
ಮತ್ತು ಒಂದು ಗುಂಪಾಗಿ ಇದನ್ನೆಲ್ಲ ಚರ್ಚಿಸಬೇಕು. 
ವಿದ್ಯಾರ್ಥಿಗಳ ವಿಚಾರಗಳಗೆ ಕವಿಯಾಗುವುದು, ಅವರ 
ಅನಿಸಿಕೆ-ಆಲೋಚನೆಗಳನ್ನು ಹಂಚಿಕೊಳ್ಳಲು ಅವರಿಗೆ 
ಮಾತಿನ ಅವಕಾಶ ನೀಡುವುದು ಹಿಂದೆಂದಿಗಿಂತಲೂ ಈಗ 
ಅತಿಮುಖ್ಯ. 


ಹಾಡುಗಳು, ಕಥೆಗಳು, ಸಣ್ಣ ವೀಡಿಯೊಗಳು. ಒಗಟುಗಳು / 
ಆಟಗಳು, ಕಾರ್ಯಹಾಳೆಗಳಂತಹ ಸಂಪನ್ಮೂಲ ಸಾಮದ್ರಿಗಳ 
ಸಾಮಾನ್ಯ ಭಂಡಾರದ ನಿರ್ಮಾಣಕ್ಕೆ ಶಿಕ್ಷಕರು ಸಹಕಾರ 
ನೀಡಬಹುದು. ಇವುಗಳನ್ನು ವಿದ್ಯಾರ್ಥಿಗಳ ಜೊತೆಗೆ ಸಕ್ರಿಯವಾಗಿ 
ತೊಡಗಿಸಿಕೊಳ್ಳುವುದಕ್ಕೆ ಬಳಸಿಕೊಳ್ಳಬಹುದು. ವಿದ್ಯಾರ್ಥಿಗಳು 
ಪರಸ್ಪರ ಜೊತೆ ಸೇರಿ ಕೆಲಸ ಮಾಡುವ ರೀತಿಯಲ್ಲ ಮತ್ತು ಅಂತಹ 
ಯೋಜನೆಗಳನ್ನು ಪೂರ್ಣಗೊಳಸುವಲ್ಲ ತಮ್ಮ ವೈಯಕ್ತಿಕ 
ಅನುಭವಗಳನ್ನು ಬಳಸುವಂತೆ ಗುಂಪು ಕಾರ್ಯಯೋಜನೆಗಳನ್ನು 
ಉತ್ತೇಜಸಬೇಕು ಮತ್ತು ವಿನ್ಯಾಸಗೊಳಸಬೇಕು. 


3. ಬೋಧನೆ - ಕಲಕೆಯ ಪ್ರಕ್ರಿಯೆಯಲ್ಲ ಮೌಲ್ಯಮಾಪನಗಳ 
ಸಂಯೋಜನೆ 


ಇಂತಹ ಕಾಲಘಟ್ಟದಲ್ಲಿ ಮೌಲ್ಯಮಾಪನಗಳನ್ನು ಅರ್ಥಪೂರ್ಣವಾಗಿ 
ಯೋಜಸುವುದು. ವಿನ್ಯಾಸಗೊಆಸುವುದು ಮತ್ತು ಬಳಸುವುದು 
ಕಷ್ಟದ ವಿಚಾರ. ವಿದ್ಯಾರ್ಥಿಗಳ ಕಲಕೆಯನ್ನು ಸುಧಾರಿಸುವುದೇ 
ಎಲ್ಲ ತರಗತಿ ಮೌಲ್ಯುಮಾಪನಗಳ ಉದ್ದೇಶವಾಗಿರಬೇಕಾಗುತ್ತದೆ. 
ವಿದ್ಯಾರ್ಥಿಗಳ ಕಲಕಾ ಮಟ್ಟಗಳ ಮತ್ತು ಅಧ್ಯಾಪಕರ ಬೋಧನಾ 
ವಿಧಾನಗಳ ಪರಿಣಾಮಕಾರಿತನದ ಕುರಿತ ಒಳನೋಟಗಳನ್ನು ಈ 
ಮೌಲ್ಯಮಾಪನಗಳು ಅಧ್ಯಾಪಕರಿಗೆ ಒದಗಿಸಬೇಕಾಗುತ್ತವೆ. 
ಯಾವುದೇ ಮೌಲ್ಯಮಾಪನ ಕೇವಲ ವಿದ್ಯಾರ್ಥಿಗಳನ್ನು ಅಳೆಯುವ 
ಅಥವಾ ಅವರ ಬಗ್ಗೆ ತೀರ್ಪು ನೀಡುವ ರೀತಿಯದ್ದಾದರೆ ಅದು 
ಒತ್ತಡ ಮತ್ತು ಆತಂಕಕ್ಕಷ್ಟೇ ಕಾರಣವಾಗಬಲ್ಲದು. ಇಂತಹದ್ದನ್ನು 


ಬಲವಾಗಿ ನಿರುತ್ತೇಜಸ-ಬೇಕಾಗಿದೆ. ಕಅಕೆಯ ಮೇಲೆ ಭಾರೀ 
ಪ್ರಮಾಣದ ಅಡಚಣೆ ಇರುವ ಇಂತಹ ಸಮಯದಲ್ಲ ಕೊನೆಯದಾಗಿ 
ವಿದ್ಯಾರ್ಥಿಗಳಗೆ ಸಿಗ-ಬೇಕಾದದ್ದು ಎಂದರೆ ಆತ್ಮೀಯ ಪರೀಕ್ಷೆ!. 


ಹಾಗಾಗಿ, ಹೆಚ್ಚನ ರಚನಾತ್ಮಕ ಬಗೆಯ ಮೌಲ್ಯಮಾಪನಗಳು ಇಲ್ಲ 
ಅಪೇಕ್ಷಣೀಯ. ಇವು ಬೋಧನೆಯ ಪ್ರಕ್ರಿಯೆಯ ಜೊತೆಗೆ 
ಸಂಯೋಜನೆಗೊಂಡದ್ದಾಗಿರಬೇಕು. ಚಕ್ಕ ರಸಪ್ರಶ್ನೆಗಳು. ಆಟಗಳು. 
ಮುಕ್ತ ಪ್ರಶ್ನೆಗಳನ್ನು ಒಳಗೊಂಡ ಸಂವಾದಾತ್ಮಕ ಚರ್ಚೆಗಳು 
ಮೊದಲಾದ ಕೆಲವು ತಂತ್ರಗಳನ್ನು ಜಾರಿಗೊಆಸುವ ಮೂಲಕ 
ಶಿಕ್ಷಕರು ತಮ್ಮ ವಿಧಾನದ ಪರಿಣಾಮಕಾರಿತ್ಸದ ಬಗೆಗೆ ತಕ್ಷಣ 
ಅಂದಾಜು ಮಾಡಿಕೊಳ್ಳಬಹುದಾಗಿದೆ. ಕಲಕೆಯಲ್ಲ ಹೆಚ್ಚು ಸಮಯ 
ತೊಡಗಿಸಿಕೊಳ್ಳುವುದಕ್ಕೆ ಆಗದೇ ಇರುವುದರಿಂದ ಅಧ್ಯಾಪಕರು 
ಕೇಆದ ಪ್ರಶ್ನೆಗಳಗೆ ವಿದ್ಯಾರ್ಥಿಗೆ ನಿರ್ದಿಷ್ಟ ಉತ್ಸರ ಕೊಡಲು 
ಸಹಜವಾಗಿ ಸಾಧ್ಯವಾಗದೇ ಹೋಗಬಹುದು. ಅಂತಹ 
ಪ್ರಕರಣಗಳಲ್ಲ ಅಧ್ಯಾಪಕರು. ವಿದ್ಯಾರ್ಥಿಗಳ ಪ್ರತಿಕ್ರಿಯೆಗಳನ್ನು 
ಬಹಳ ಕಾಳಕಜಂಯಂದ ಆಲಅಸುವುದು ಮುಖ್ಯ. ವಿದ್ಯಾರ್ಥಿಗೆ 
ಯಾವುದು ಅರ್ಥ ಆಗಲಲ್ಲ ಎಂದು ತಿಆದುಕೊಳ್ಳಲು ಮತ್ತು 
ಮುಂದಿನ ಪಾಠ - ಪ್ರವಚನಗಳನ್ನು ಪರಿಣಾಮಕಾರಿಯಾಗಿ 
ಯೋಜಸುವುದಕ್ಕೆ ಅಧ್ಯಾಪಕರಿಗೆ ಇದೊಂದು ಗ್ರಹಿಕೆಯನ್ನು 
ಒದಗಿಸಬಲ್ಲುದು. 


ವಿದ್ಯಾರ್ಥಿಗಳು ತಮ್ಮ ಕಲಕೆಯನ್ನು ಅರ್ಥಪೂರ್ಣ ಬಗೆಯಲ್ಲ 
ಪ್ರದರ್ಶಿಸುವುದಕ್ಕೆ ಅನುವು ಮಾಡುವ ಅಧಿಕೃತ ಮೌಲ್ಯ- 
ಮಾಪನಗಳಗೆ ಹೆಚ್ಚನ ಪ್ರಾಧಾನ್ಯತೆ ನೀಡಬೇಕಾಗಿದೆ. ಕಾಯ೯- 
ಯೋಜನೆ, ನೇಮಿತ ಕಾರ್ಯ, ಸಮೀಕ್ಷೆಗಳನ್ನು ಇದಕಾಗಿ 
ಬಳಸಿಕೊಳ್ಳಬಹುದಾಗಿದೆ. ಪೂರ್ವನಿರ್ಧರಿತ ಕಾಯ£- 
ಯೋಜನೆಗಳಗಿ೦ತ, ವಿದ್ಯಾರ್ಥಿಗಳ ಜೊತೆ ಸೇರಿಕೊಂಡು 
ಅಧ್ಯಾಪಕರು ಕಾರ್ಯಯೋಜನೆಗಳ ವಿಚಾರಗಳನ್ನು ರೂಪಿಸೆ- 
ಬಹುದಾಗಿದೆ. ಎಲ್ಲ ವಿಷಯಗಳನ್ನು ಒಳಗೊಳ್ಳುವ ಸಮಗ್ರ ರೀತಿಯ 
ಕಾರ್ಯಯೋಜನೆಗಳನ್ನು ಬಳಸಿಕೊಳ್ಳಬಹುದಾಗಿದೆ. 
ಉದಾಹರಣೆಗೆ ಕುಟುಂಬ ಎಂಬ ಪರಿಕಲ್ಲನೆಯ ಕುರಿತು 
ಕಾರ್ಯನಿರ್ವಹಿಸುವುದಿದ್ದರೆ 3ನೇ ತರಗತಿ ವಿದ್ಯಾರ್ಥಿಗಳು ಭಾಷೆ, 
ಗಣಿತ ಮತ್ತು ಪರಿಸರ ವಿಜ್ಞಾನದ ಕಲಕಾ ಫಲಅತಾಂಶಗಳನ್ನು 
ಕಾರ್ಯಯೋಜನೆಯಲ್ಲ ಅಳವಡಿಸಿಕೊಳ್ಳಬಹುದಾಗಿದೆ. 


ಪರಿಕಲ್ಪನೆ ಭಾಷೆ 


ಪರಿಸರ ವಿಜ್ಞಾನ ಗಣಿತ 


ಕುಟುಂಬ-ತರಗತಿ 3, 4,5 
ಈ ಆಲೋಚನೆಯನ್ನು 


ಯಾವುದೇ ತರಗತಿಗೂ 
ಬಳಸಿಕೊಳ್ಳಬಹುದು-3. 2 


ಒಂದು ಕುಟುಂಬವನ್ನು ಕುರಿತಾದ 
ಬರಹ ಅಥವಾ ವಿವರಣೆ - 
ಸದಸ್ಯರ ಹೆಸರುಗಳು ಮತ್ತು 
ಅವರು ಏನು ಮಾಡುತ್ತಾರೆ 

ಎಂಬ ಮಾಹಿತಿ. 

ಎಲ್ಲಾ ವಿಷಯಗಳನ್ನು 
ಒಳಗೊಳ್ಳುವ ಚಟುವಟಕೆಗಳ 
ಸಮುಚ್ಛಯವನ್ನು 
ವಿನ್ಯಾಸಗೊಳಸಬಹುದು. 


ಹಿರಿಯ ವಿದ್ಯಾರ್ಥಿಗಳಗೆ — 
ಕುಟುಂಬದ ಬ್ಗೆ ಪ್ರಬಂಧ 
ಅಥವಾ ವಾಕ್ಯ ಖಂಡಗಳನ್ನು 
ಬರೆಯಲು ನಿರ್ದೇಶಿಸಬಹುದು. 
ವಿದ್ಯಾರ್ಥಿಗಳು ಘಂ ಕೆಲಸಕ್ಕೆ 

3-4 ವಾರಗಳನ್ನು 

ತೆಗೆದುಕೊಳ್ಳಬಹುದು. 


ವಿದ್ಯಾರ್ಥಿಯ ಕಾರ್ಯಯೋಜನೆ 
ಕೆಲಸದ ಜೊತೆಗೆ ಪರಿಕಲ್ಪನೆಗೆ 
ಸಂಬಂಧಿಸಿದ ಉಳದೆಲ್ಲ 
ಕಾರ್ಯಯೋಜನೆಯ 
ಪಾಠವನ್ನು ಮಾಡಬಹುದಾಗಿದೆ. 


ಕುಟುಂಬದ ಸದಸ್ಸ ರನ್ನು ಅವರ 
ಹೆಸರಿನೊಂದಿಗೆ ತೋರಿಸುವ ಚಿತ್ರ. 


ಮಕ್ಕಳು ತಮ್ಮ ಕುಟುಂಬದಲ್ಲರುವ 
ಸದಸ್ಯರ ವಯಸ್ಸು, ತೂಕ, ಮತ್ತು 
ಎತ್ತರಗಳನ್ನು ತಿಆದು ಅದನ್ನು 
ಟಪ್ಪಣಿ ಮಾಡಲು ಹೇಳಬಹುದು. 
ಇದರ ಕೋಷ್ಟಕ ರಚಿಸಲು 


ಕುಟುಂಬದ ವಂಶವೃಕ್ಷವನ್ನು 
ಕೂಡಾ ಬರೆಯಬಹುದು. 


) 
ತಮ್ಮ ಮನೆ ಮತ್ತು ತಿಆಸಬಹುದು. 
ಸುತ್ತಮುತ್ತಅನ ಪರಿಸರದ ಸದಸ್ಯರ ಮುಖ್ಯ ಚಟುವಟಕೆಗಳಗೆ 
ಚಿತ್ರಗಳನ್ನು ರಚಿಸುವಂತೆ ಸಂಬಂಧಿಸಿದ ದಿನಚರಿ ಮತ್ತು 


ಹೇಕಬಹುದುಅವರ ಮನೆಯ ವೇಳಾಪಟ್ಲ ರಚಿಸಬಹುದು. 
[Xx] 


ಸುತ್ತ ಇರುವ ಗಿಡಗಳು, 
ಪ್ರಾಣಿಗಳು, ಮತ್ತು ಜಲಾಶಯ, 
ಬಸ್‌ ನಿಲ್ದಾಣ ಹಟ್ಟ. 
ಅಂಚೆಕಚೇರಿ ಮೊದಲಾದ 
ರಚನೆಗಳನ್ನು ಹೆಸರಿಸಲು 
ಅವರನ್ನು ಪ್ರೋತ್ಥಾಹಿಸಬಹುದು. 


ಉದಾಹರಣೆಗೆ - ಎಲ್ಲರೂ 
ಎಷ್ಟು ಹೊತ್ತಿಗೆ ಏಳುತ್ತಾರೆ? 
ಎಷ್ಟು ಹೊತ್ತಿಗೆ ಮಲಗುತ್ತಾರೆ. 


ಸ್ಪಲ್ಪ ಹಿರಿಯ ಮಕ್ಕಳು ಈ 
ಮಾಹಿತಿಗಳನ್ನು ಒಂದು ನಕ್ಷೆಯ 
ಮೂಲಕವೂ ಪ್ರದರ್ಶಿಸಬಹುದು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦21 


ಈ ಕಾರ್ಯಯೋಜನೆಯ ಮೌಲ್ಯಮಾಪನಕ್ಕೆ ಸೂಚನಾ 
ಪಟ್ಟಿಯೊಂದನ್ನು ರೂಪಿಸಬಹುದು. ಇದರ ಮಾನದಂಡಗಳನ್ನು 
ವಿದ್ಯಾರ್ಥಿಗಳ ಜೊತೆಗೆ ಸೇರಿಕೊಂಡು ರಜಿಸಬಹುದಾಗಿದೆ. 


ಸಮಗ್ರ - ಸಂಯೋಜತ ಕಾರ್ಯಯೋಜನೆಗಳಷ್ಟೇ ಅಲ್ಲದೆ 
ಶಿಕ್ಷಕರು ವಿಭನ್ನ ಪ್ರಶ್ನೆಗಳ ಜೊತೆಗೆ ಕಾರ್ಯಹಾಕೆಗಳನ್ನು ಕೂಡ 
ಬಳಸಿಕೊಳ್ಳಬಹುದಾಗಿದೆ. ಈ ಕಾರ್ಯಹಾಕೆಗಳನ್ನು ಸ್ರ-ಕಆಕಾ 
ಸಾಮದ್ರಿಯಂತೆ ನೇರವಾಗಿ ಭರ್ತಿಮಾಡಿಕೊಳ್ಳಬಹುದು. 
ಮುಖಾಮುಖ ಅಥವಾ ಆನ್‌ಲೈನ್‌ ತರಗತಿಯ ಸಂದರ್ಭದಲ್ಲ 
ಕಾರ್ಯಹಾಕೆಯಲ್ಲ ನೀಡಿದ ಪ್ರಶ್ನೆಗಳ ಮೇಲನ ವಿದ್ಯಾರ್ಥಿಗಳ 


ಪ್ರತಿಕ್ರಿಯೆಯ ಬಗೆಗೆ ಅಧ್ಯಾಪಕರು ಚರ್ಚೆ ಮಾಡಬಹುದು. 


Ro ಮೌಲ್ಯಮಾಪನ ಮಾಡಿಕೊಳ್ಳಲು ವಿದ್ಯಾರ್ಥಿಗಳಗೆ ಪ್ರೋತ್ಸಾಹ 
ನೀಡಬೇಕು. ಸಣ್ಣ ಮಕ್ನಆಗೆ ಸರಳ ಸ್ಕೈಅಗಳನ್ನು ಮತ್ತು 
ಇಮೋಷನ್‌ಗಳನ್ನು ಒಳಗೊಂಡ ಸರಳ ಮೌಲ್ಯಮಾಪನ 
ಪರಿಶೀಲನಾ ಪಟ್ಣಗಳನ್ನು ಬಳಸಿಕೊಳ್ಳಬಹುದು. ಕಲಕೆಯ 
ಫಲಅತಾಂಶಗಳು ಮತ್ತು ಮಕ್ಷಳಗೆ ಅವುಗಳ ಮೇಲೆ ಇರುವ 
ತಜ್ಞತೆಯನ್ನು ಇನ್ನಷ್ಟು ಅರಿಯಲು ಮತ್ತು ಹಿರಿಯ ಮಕ್ಕಳೊಂದಿಗೆ 
ಅವರ ಪ್ರಗತಿಯ ಮೇಲ್ವಚಾರಣೆಗೆ ಸಹಾಯಕವಾಗಿ ಇಂತಹ 
ಪರಿಶೀಲನಾ ಪಟ್ಟಗಳನ್ನು ಬಳಸಿಕೊಳ್ಳಬಹುದು. 


ಮೌಲ್ಯಮಾಪನವನ್ನು ಕಲಕೆಯಂತೆ (Assessment as Learning) 
ಬಕಸುವ ವಿಧಾನದ ಬಳಕೆ ವಿದ್ಯಾರ್ಥಿಗಳನ್ನು ಅವರ ಕಲಕೆ 
ಪ್ರಕ್ರಿಯೆಯಲ್ಲ ಸಶಕ್ತಗೊಳಸುವುದಕ್ಷೆ ಶಿಕ್ಷಕರಿಗೆ ಸಹಾಯಕ- 
ವಾಗುತ್ತದೆ. 


ನನ್ನ ಪ್ರ-ಕಅಕಾ ಪರಿಶೀಲನಾ ಪಟ 
[x] 


ಪದ್ಯ ಹೇಳಲು 
ನಾನು ಇಷ್ಟಪಡುತ್ತೇನೆ 


ಅ 
p> 
ಅ 


ಅ 


ಆನ್‌ಲೈನ್‌ ತರಗತಿಗೆ ಸಂಬಂಧಿಸಿದಂತೆ ಇ-ಪೋರ್ಟ್‌- 
ಪೋಲಆಯೋ ನಿರ್ವಹಿಸುವುದನ್ನು ಪ್ರೋತ್ಸ್ಥಾಹಿಸಬೇಕಾಗಿದೆ. ಈ 
ಕಾಲಾವಧಿಯಲ್ಲಿ ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ತಮ್ಮ 
ಕಅಕೆಯನ್ನು ಅಭವ್ಯಕ್ತ್ಷಗೊಆಸುವುದಕ್ಕಾಗಿ ಇಬ್ಬರೂ ಇ- 
ಪೋರ್ಟ್‌ಪೋಲಂಯೋದಲ್ಲ ತಮ್ಮ ಕೆಲಸಗಳನ್ನು 
ಸುವ್ಯವಸ್ಥಿತವಾಗಿ ತಾಕೆಮಾಡಿ ನೋಡಬಹುದಾಗಿದೆ. ವಿದ್ಯಾರ್ಥಿಗಳ 
ಪ್ರಗತಿ, ಅವರ ಸಾಮರ್ಥ್ಯ ಮತ್ತು ಸಂಬಂಧಿಸಿದ ಕ್ಷೇತ್ರಗಳಲ್ಪನ 
ಸುಧಾರಣೆಗಳನ್ನು ಅವಲೋಕಸಲು ಶಿಕ್ಷಕರಿಗೆ ಈೇ ದಾಖಲೆಗಳು 
ಕೂಡ ಆಧಾರವಾಗಿ ಕಾರ್ಯನಿರ್ವಹಿಸುತ್ತವೆ. 


ಚಿತ್ರ ಬರೆಯಲು- 
ಬಣ್ಣ ಹಚ್ಚಲು ನಾನು 
ಇಷ್ಟ ಪಡುತ್ತೇನೆ. 


ಕಲ್ಲುಗಳನ್ನು ಮತ್ತು 
ಎಲೆಗಳನ್ನು ಬಳಸಿ 
ಎಣಿಸಲು ನಾನು 
ಇಷ್ಟಪಡುತ್ತೇನೆ 


ವೃತ್ತ ಹೇಗೆ ಇರುತ್ತದೆ 
ಎಂದು ನನಗೆ ಗೊತ್ತು. 


©8288 


ಹೋರ್ಟ್‌ಘೋಲಯೋದಲ್ಲ ಒಳಗೊಳ್ಳಬೇಕಾದ ಅಂಶಗಳು: 


YJ ವಿದ್ಯಾರ್ಥಿಗಳ ಕಾರ್ಯಹಾಳೆಗಳು ಪ್ರಾಜೆಕ್ಸ್‌ಗಳು 
YJ ಅಧ್ಯಾಪಕರು ಮಾಡಿದ ಕಥನ ದಾಖಲೆಗಳು 


ಯಾವುದೇ ಸ್ರ-ಮೌಲ್ಯ ಮಾಪನಕ್ಕೆ ಸಂಬಂಧಿಸಿದ 
ಪರಿಶೀಲನಾ ಪಟ್ಟ / ವಿದ್ಯಾರ್ಥಿಗಳ ಅಭಿವ್ಯಕ್ತಿ 


ಮೇಲನ ಎಲ್ಲಾ ವಿಷಯಗಳಕಲ್ಪ ತೊಡಗಿಕೊಳ್ಳುವ ವಿದ್ಯಾರ್ಥಿಗಳಲ್ಪ 
ವಿಪರೀತ ಒತ್ತಡ ಬಾರದಂತೆ ಮುಂಜಾದ್ರತೆ ವಹಿಸಬೇಕಾಗಿದೆ. 
ವಿದ್ಯಾರ್ಥಿಗಳಗೆ ಅಂಕಗಳು ಅಥವಾ ಶ್ರೇಣಿಗಳನ್ನು ನೀಡುವುದರ 
ಬದಲು ಅವರ ಕಾರ್ಯಕ್ಷಮತೆಯ ಬಗ್ಗೆ ಗುಣಮಟ್ಟದ 
ಅಭಪ್ರಾಯಗಳನ್ನು ನಿಯಮಿತವಾಗಿ ನೀಡಬಹುದಾಗಿದೆ. ಈ 
ಗುಣಮಟ್ಟದ ದಾಖಲೆಗಳ ಆಧಾರದಲ್ಲ ವರ್ಷದ ಕೊನೆಗೆ ಮುಂಬಡಿ 
ನೀಡಬೇಕಾಗಿದೆ. ವಿಷಯ ನಿರ್ದಿಷ್ಟ ವಿಭಾಗಗಳು. ಕೌಶಲ್ಯಗಳು 
ಮತ್ತು ವ್ಯವನಸ್ಥೆಗೊಳಸುವಿಕೆಗಳಲ್ಲ ವಿದ್ಯಾರ್ಥಿಗಳ ಪ್ರಗತಿಯ ಸಮಗ್ರ 
ಮೌಲ್ಯಮಾಪನವನ್ನು ವರದಿ ಮಾಡಬೇಕು ಮತ್ತು ಅದನ್ನು 
ಪೋಷಕರು ಮತ್ತು ಪಾಲಕರೊಂದಿಗೆ ಹಂಚಿಕೊಳ್ಳಬೇಕಾಗಿದೆ. 


4. ಹೆತ್ತವರು ಮತ್ತು ಪಾಲಕರ ಭಾಗವಹಿಸುವಿಕೆ 


ವಿದ್ಯಾರ್ಥಿಗಳು ಮನೆಯಲ್ಲ ಹೆಚ್ಚನ ಸಮಯ ಕಳೆಯುವುದರಿಂದ 
ರಚನಾತ್ಕಕತೆಯ ಮೂಲಕ ಕಅಯುವ ರೀತಿಗಳಲ್ಲ ಹೆತ್ತವರನ್ನು 
ಮತ್ತು ಪಾಲಕರನ್ನು ಬಳಸಿಕೊಳ್ಳುವುದು ಹೆಚ್ಚು ಪ್ರಯೋಜನಕಾರಿ. 
ಪೋಷಕರು ಮತ್ತು ವಿದ್ಯಾರ್ಥಿಗಳೊಂದಿಗೂ ಶ್ರೇಣಿಗೆ ಸೂಕ್ತವಾದ 
ಕಲಕಾ ಫಲತಾಂಶದ ಪಟ್ಟಿಯನ್ನು ಹಂಚಿಕೊಳ್ಳುವುದು ಇನ್ನೊಂದು 
ಸಾಧ್ಯತೆಯ ಮಾರ್ಗ. ಅನೇಕ ರಾಜ್ಯಗಳು ಹೋಷಕರು ಮತ್ತು 
ವಿದ್ಯಾರ್ಥಿಗಳಗಾಗಿ ಕಲಕಾ ಫಅತಗಳನ್ನು ಆಕರ್ಷಕ ಇತ್ತಿಪತ್ರಗಕಲ್ಪ 
ವಿನ್ಯಾಸಗೊಳಸಿದೆ (ಡಿಎಸ್‌ ಇಆರ್‌ಟ, ಕರ್ನಾಟಕ, 2೨೦18). ಇದು 
ವಿಷಯವನ್ನು ಕ್ರಿಯಾತ್ಮಕವಾಗಿ ಪ್ರಸರಣ ಮಾಡುವುದಕ್ಕೆ 
ಸರಿಯಾದ ಸಮಯ. ವಿದ್ಯಾರ್ಥಿಗಳಗೆ ಕೊಟ್ಟ ಕಾರ್ಯ- 
ಯೋಜನೆಗಳು ಮತ್ತು ಇತರ ನೇಮಿತ ಕಾರ್ಯಗಕಲ್ಪ 
ಪ್ರಜ್ಞಾಪೂರ್ವಕವಾಗಿ ಹೆತ್ತವರನ್ನು ಸೇರಿಸಿಕೊಳ್ಳಬೇಕಾಗಿದೆ. 
ಆದರೂ, ನೇಮಿತ ಕಾರ್ಯಗಳು ವಿದ್ಯಾರ್ಥಿಗಳಗಾಗಿಯೇ ಇವೆ 
ಎನ್ನುವುದನ್ನು ಹೆತ್ತವರ ಗಮನಕ್ಕೆ ತರಬೇಕಾಗಿದೆ. ಹೆತ್ತವರು ಅವರಿಗೆ 
ಸಹಾಯ ಮಾಡಬೇಕು ಅಷ್ಟೇ. ವಿದ್ಯಾರ್ಥಿಗಳ ಪರವಾಗಿ ನೇಮಿತ 
ಕಾರ್ಯವನ್ನು ಪೂರೈಸುವ ಹೆತ್ತವರ ಶ್ರಮವನ್ನು ತಡೆಯ- 
ಬೇಕಾಗಿದೆ. 


ಕೊನೆಯ ಮಾತು 


ಶಿಕ್ಷಣದಲ್ಲಿ ತೊಡಗಿಸಿಕೊಂಡ ಎಲ್ಲರಿಗೂ ಇದು ಪ್ರಯತ್ನಿಸುವ 
ವರ್ಷ. ಸೂಕ್ತ ಸುರಕ್ಷಾ ಮಾನದಂಡಗಳನ್ನು ಅನುಸರಿಸಿಕೊಂಡು 
ಶಾಲೆಗಳು ಪುನರಾರಂಭಗೊಳ್ಳುವವರೆಗೆ ಸಾಧ್ಯತೆಗಳೇನೇ 
ಇದ್ದರೂ. ಜಬೋಧನೆ-ಕಲಅಕೆಯ ಪ್ರಕ್ರಿಯೆ ಇದೇ ರೀತಿ 
ಮುಂದುವರೆಯಲದೆ. ಬೋಧನೆ - ಕಅಕಾ ಪ್ರಕ್ರಿಯೆಯ ಆತ್ಮೀಯ 
ಸ್ವರೂಪ ನೀಡುತ್ತಾ, ಮುಖ್ಯವಾಗಿ ರಚನಾತ್ಮಕ ವರ್ಷಗಳಕಲ್ಲ 
ವಾರಕ್ಕೊಮ್ಮೆ ಅಥವಾ ಎರಡು ಬಾರಿ ಸಮುದಾಯ ತರಗತಿಗಳು 
ಇರುವುದು ಮುಖ್ಯು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦1 


24 


ಇವೆಲ್ಲ ಸಂವಾದಗಳಲ್ಲ. ಪಠ್ಯಕ್ರಮ ಮುಗಿಸುವ ಅಥವಾ 
ಪಠ್ಯಪುಸ್ತಕಗಳ ಅಧ್ಯಾಯಗಳನ್ನು ಪೂರ್ಣಗೊಳಸುವ 
ತರಾತುರಿಗಿಂತ ಕಅಕೆಯ ಫಅತಾಂಶಗಳನ್ನು ಹೆಚ್ಚಿಸುವ ಕಡೆಗೆ 
ಗಮನ ಕೇಂದ್ರೀಕರಿಸಬೇಕಾಗಿದೆ. ಶಿಕ್ಷಣಶಾಸ್ತ್ರ ಮತ್ತು ಮೌಲ್ಯ- 
ಮಾಪನದ ವಿಧಾನಗಳು ಉತ್ತಮ ಶೈಕ್ಷಣಿಕ ತೆತ್ಸಗಳ ಆಧಾರದಲ್ಲ 


* ಚೋಮಲ್‌ ಎ. ಎಂಟಎ ಎರಡನೆಯ ವಾರ್ಷಿಕ (ಆನ್‌ಲೈನ್‌) ಸಪ 


ಇರಬೇಕೇ ಹೊರತು ಕಳಪೆ ಕಲ್ಪನೆಯ ಕಲಕೆಯ ವ್ಯವಸ್ಥೆ ಅಲ್ಲ. ಇಲ್ಲ 
ವಿಧಾನಗಳ ಸಾಮರ್ಥ್ಯದ ಮೌಲ್ಯಮಾಪನ ಮಾಡಬೇಕು. 
ಶಿಕ್ಷಣವನ್ನು ಅರ್ಥರಹಿತ ದಿನಚರಿ ಅಥವಾ ರೀತಿ- 
ರಿವಾಣುಗಳೆನ್ನಾ ಗಿಸುವ೦ತಹ ಎಲ್ಲ ಪ್ರಕ್ರಿಯೆಗಳನ್ನು ವ್ಯವಸ್ಥಿತವಾಗಿ 
ONE, ಹೋಗಲಾಡಿಸಬೇಕಾಗಿದೆ. 


ಮ್ಯೇಕನದಲ್ಲ ಮಂಡಿಸಿದ ಪ್ರಬಂಧದ ಸಾರರೂಪ. ವಿಷಯ- ಮ್ಯಾಥ್‌ಮೆಟಕ್ಷ್‌ ಎಜುಕೇಷನ್‌ 


ಡ್ಯುರಿಂಗ್‌ ದ ಪ್ಯಾಂಡಮಿಕ್‌- ಇಶ್ಯೂಸ್‌, ಚಾಲೆಂಜಸ್‌ ಅಂಡ್‌ ಪಾಸಿಬಲ್‌ ಸೊಲ್ಯೂಷನ್ಹ್‌. 5-6, ಸೆಪ್ಪಂಬರ್‌ ೨೦೭೦. 


ಆಕರಗಳು: 


Azim Premji University, 2020, ‘Schools in the Times of COVID-19, What Matters and What We Should Do’, May, 30th, 2020, downloadable at https:/ 
azimpremjiuniversity.edu.in/SitePages/pdf/Schools_in_the_times_of_COVID-19_ May_30_Web_test_page.pdf 


Azim Premji Foundation (2020), Field Research Group, Anecdotes from qualitative interviews conducted as part of an unpublished study on Remot 


Learning. 


Chomal, A. 2020, ‘Assessment Issues, Challenges and Solutions- in COVID 19 Pandemic’, panel presentation, 2nd Annual (online) Conference, Theme 
Mathematics Education during the pandemic- Issues, Challenges and Possible Solutions, 5-6 September. 


Department of State Education Research and Training, Karnataka, Learning Outcomes for Parents, Students and Teachers, 2018-19, downloadable a 


http://www.dsert.kar.nic.in/easp/learning_material.asp 


ಇವರು ಸಂಸ್ಥೆಯ 


ಭೂಗೋಳದಲ್ಲಿ ಸ್ನಾತಕೋತ್ತರ 


ಆಂಚಲ್‌ ಚೋಮಲ್‌ ಅವರು ಕಳೆದ 14 ವರ್ಷಗಳಂದ ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನಲ್ಪ ಕಾರ್ಯನಿರ್ವಹಿಸುತ್ತಿದ್ದಾರೆ. 
ಸಂಶೋಧನೆ ಮತ್ತು ಮೌಲ್ಯಮಾಪನ ಕಾರ್ಯದ ಘ್ಛ್ಯಪುರಾಗಿಡ್ದಾರೇ ಶಿಕ್ಷಣದಲ್ಲ ಪ್ರಾಯೋಗಿಕ 
ಅಧ್ಯ ಯನ ನಡೆಸುವುದು ಮತ್ತು ವಿದ್ಯಾರ್ಥಿಗಳಗೆ, ಅಧ್ಯಾಪಕರಿಗೆ, ಶಿಕ್ಷಕ- ಶಿಕ್ಷಕರಿಗೆ, ಶಿಕ್ಷಣ ಸ ಸಂಸೆ ಸ್ಲೆಗಳಣೆ 2 ಮೌಲ್ಯಮಾಪ ಪನ 
ಪರಿಹಾರಗಳನ್ನು ಒದಗಿಸುವುದು ಅವರ ಕೆಲಸವಾಗಿದೆ. (ನಿಯಮಾವಳ ರೂಪಿಸುವುದು, ಉಪಕರಣಗಳು, ಶಿಕ್ಷಣಗಳು. 
ಸಲಹೆಗಳು). ಅಯ ಜವಾಹರ್‌ಲಾಲ್‌ ನೆಹರೂ ವಿಶ್ವವಿದ್ಯಾಲಯದ ಪ ಪ್ರಾದೇಶಿಕ ಅಭವೃಧ್ಧಿ ಅಧ್ಯ ಯನ ಕೇಂದ್ರದಿಂದ 
ಪದವಿ ಪಡೆದಿದ್ದಾರೆ. ಕೊಲ್ಲೊತ್ತಾದ ಪ್ರೆಸಿಡೆನ್ಸಿ ಮ ಭೂಗೋಳದಲ್ಲ 
ಪದವಿಯನ್ನೂ ಪಡೆದಿದ್ದಾರೆ. ಅವರನ್ನು aanchal@azimpremijifoundation.org ಮೂಲಕ ಸಂಪರ್ಕಿಸಬಹುದು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦21 


ಅನುವಾದ: ಬಾಲಕೃಷ್ಣ ಹೊಸಂಗಡಿ | ಪರಿಶೀಲನೆ: ಚಂದ್ರಶೇಖರ್‌ ಮಂಡೆಕೋಲು 


